[ಮಾನ್ಯ ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಶಾಂತರಾಮ ಬುಡ್ಡ ಸಿದ್ದಿ (ನಾಮನಿರ್ದೇಶಿತರು) 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿಸಾಂಕ 


: | 15.12.2021 
: | ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ರಾಜ್ಯದಲ್ಲಿ ಬುಡಕಟ್ಟು 
ಸಮುದಾಯದ ಅನೇಕ 
ಕುಟುಂಬಗಳಿಗೆ ಗ್ರಾಮ 
ಪಂಚಾಯ್ತಿಗಳಲ್ಲಿ ಮನೆ 
ಇಲ್ಲದಿರುವುದು 

ಸರ್ಕಾರದ ಗಮನಕ್ಕೆ 


ಬಂದಿದೆಯೇ ; 


ಹಾಗಿದ್ದಲ್ಲಿ, ಗ್ರಾಮ 
ಪಂಚಾಯಿತಿಗಳಿಗೆ ಮನೆ 
ಮಂಜೂರು 


|! ಮಾಡಿಕೊಡಲು ಸರ್ಕಾರ 


ತೆಗೆದುಕೊಂಡ 
ಕ್ರಮಗಳೇನು ? (ವಿವರ 
ನೀಡುವುದು) 


ಉತ್ತರ 
ರಾಜ್ಯದಲ್ಲಿ ಬುಡಕಟ್ಟು ಸಮುದಾಯವನ್ನೂ ಒಳಗೊಂಡಂತೆ. ಗ್ರಾಮೀಣ 
ಪ್ರದೇಶದ ಎಲ್ಲಾ ಸಮುದಾಯಗಳಲ್ಲಿನ ವಸತಿ _ರಹಿತ/ನಿವೇಶನ ರಹಿತ 
ಕುಟುಂಬಗಳಿಗೆ. ವಸತಿ ಸೌಲಭ್ಯವನ್ನು ಕಲ್ಪಿಸಿ ಕೊಡಲು ಸರ್ಕಾರವು ಕೆಳಕಂಡ "ವಿವಿಧ 
ವಸತಿ ಯೋಜನೆಗಳನ್ನು ಅನುಷ್ಟಾನಗೊಳಿಸುತ್ತಿದೆ. 
* ಡಾ॥ಬಿ.ಆರ್‌. ಅಂಬೇಡ್ಕರ್‌ ನಿವಾಸ್‌ ಯೋಜನೆ 
* ದೇವರಾಜು ಅರಸು ವಸತಿ ಯೋಜನೆ (ಅಂಗವಿಕಲರು, ವಿಧವೆಯರು. 
ನಿರ್ಗತಿಕರು, ಹಮಾಲರು, ಕುಶಲ ಕರ್ಮಿಗಳು ಮುಂತಾದ 14 ವಿಶೇಷ 
ವರ್ಗಗಳು) 
* ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ(ಗ್ರಾಮೀಣ) 
* ಬಸವ ವಸತಿ ಯೋಜನೆ 


ಸದರಿ ಯೋಜನೆಗಳಡಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ವಸತಿ ರಹಿತರನ್ನೂ 
ಒಳಗೊಂಡಂತೆ ಪರಿಶಿಷ್ಟ ಜಾತಿ/ಪರಿಶಿಷ್ಟ ವರ್ಗ, ಅಲ್ಪಸಂಖ್ಯಾತ ಮತ್ತು ಸಾಮಾನ್ಯ 


| ವರ್ಗಕ್ಕೆ ಸೇರಿದ ಅರ್ಹ ಫಲಾನುಭವಿಗಳನ್ನು ನಿಯಮಾನುಸಾರ ಆಯ್ಕೆಗೊಳಿಸಿ ವಸತಿ 


ಸೌಕರ್ಯ ಕಲ್ಪಿಸಿ ಕೊಡಲು ಅವಕಾಶ ಕಲ್ಪಿಸಿ ಕೊಡಲಾಗಿದ್ದು, ಈ ಸಮುದಾಯಕ್ಕೆ 
ಪ್ರತ್ಯೇಕವಾದ ವಸತಿ ಯೋಜನೆಯನ್ನು ಅನುಷ್ಟಾನಗೊಳಿಸುತ್ತಿರುವುದಿಲ್ಲ. | 

ಪ್ರಸಕ್ತ ವರ್ಷ ಅಂದರೆ 2021-22 ಸೇ ಸಾಲಿನಲ್ಲಿ ಸರ್ಕಾರದ ಆದೇಶ ಸಂಖ್ಯೆ 
ವಇ 44 ಹೆಚ್‌ಎಹೆಚ್‌ 2021(ಭಾಗ-1),ದಿನಾಂಕ:31.07.202/ ರಲ್ಲಿ ರಾಜ್ಯ ವಸತಿ 
ಯೋಜನೆಯಡಿ 1 ಲಕ್ಷ ಮನೆಗಳ ಗುರಿಯನ್ನು ಹಾಗೂ ಆದೇಶ ಸಂಖ್ಯೆ:ವಇ 44 ಹೆಚ್‌ 
ಎಹೆಚ್‌ 2021(ಭಾಗ-1), ದಿನಾಂಕ:೦9.೦9.2021 ರಲ್ಲಿ ರಾಜ್ಯ ಸರ್ಕಾರದ ವಿವಿಧ ವಸತಿ 
ಯೋಜನೆಗಳಡಿ 4 ಲಕ್ಷ ಹೊಸ ಮನೆಗಳ ಗುರಿ ಒಟ್ಟಾರೆಯಾಗಿ 5 ಲಕ್ಷ ಮನೆಗಳ ಗುರಿಗೆ 
ಎದುರಾಗಿ ಅರ್ಹ ಫಲಾನುಭವಿಗಳ ಆಯ್ಕೆಯನ್ನು ಪ್ರಾರಂಭಿಸುವಂತೆ ಸೂಚಿಸಿ, ಆದೇಶ 
ನೀಡಲಾಗಿದೆ. 


ಸಂಖ್ಯೆ :ವಇ 424 ಹೆಚ್‌ಎಎಂ 2021 


ಸೆ 
(ವಿ. ಸೋಮಣ್ಣ) 


ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


